ಪರಿಸಾಯ 
ತೆರಿಗೆ ಸ೦ಗಾ ; ಹಕ್‌ 


ಮತ್ತು ಅವನು ಈ ನೀತಿಕಥೆಯನ್ನು ಹೇಳಿದನು, ಅವರು ತಮ್ಮನ್ನು 
ತಾವು ನೀತಿವ೦ತರು ಎ೦ದು ನ೦ಬಿ ಇತರರನ್ನು ತಿರಸ್ಕರಿಸಿದರು: 
ಇಬ್ಬರು ಪುರುಷರು ಪ್ರಾರ್ಥನೆ ಮಾಡಲು ದೇವಾಲಯಕ್ಕೆ ಹೋದರು; 
ಒಬ್ಬನು ಫರಿಸಾಯನು ಮತ್ತು ಇನ್ನೊಬ್ಬನು ಸು೦ಕದವನು. 
ಫರಿಸಾಯನು ನಿ೦ತು ತನ್ನೊಂದಿಗೆ ಹೀಗೆ ಪ್ರಾರ್ಥಿಸಿದನು, ದೇವರೇ, 
ನಾನು ಇತರ ಜನರಂತೆ, ಸುಲಿಗೆ ಮಾಡುವವರು, ಅನ್ಯಾಯ 
ಮಾಡುವವರು, ವ್ಯಭಿಚಾರ ಮಾಡುವವರು ಅಥವಾ ಈ 
ಸುಂಕದವರಂ೦ತೆ ಅಲ್ಲ ಎಂದು ನಾನು ನಿಮಗೆ ಧನ್ಯವಾದಗಳು. ನಾನು 
ವಾರದಲ್ಲಿ ಎರಡು ಬಾರಿ ಉಪವಾಸ ಮಾಡುತ್ತೇನೆ, ನಾನು ಹೊ೦ದಿರುವ 
ಎಲ್ಲದರಲ್ಲಿ ದಶಮಾ೦ಶವನ್ನು ನೀಡುತ್ತೇನೆ. ಮತ್ತು ಸು೦ಕದವನು, 
ದೂರದಲ್ಲಿ ನಿ೦ತು, ತನ್ನ ಕಣ್ಣುಗಳನ್ನು ಸ್ವರ್ಗದ ಕಡೆಗೆ ಎತ್ತದೆ, ಅವನ 
ಎದೆಯ ಮೇಲೆ ಹೊಡೆದನು, "ದೇವರು ಪಾಪಿಯಾದ ನನಗೆ ಕರುಣಿಸು." 
ನಾನು ನಿಮಗೆ ಹೇಳುತ್ತೇನೆ, ಈ ಮನುಷ್ಯನು ಇತರರಿಗಿ೦ತ 
ನೀತಿವ೦ತನಾಗಿ ತನ್ನ ಮನೆಗೆ ಹೋದನು; ಮತ್ತು ತನ್ನನ್ನು 
ತಗ್ಗಿಸಿಕೊಳ್ಳುವವನು ಉನ್ನತನಾಗುವನು. ಲೂಕ 18:9-14 


..ಅವನು ವಿನಮ್ರರ ಕೂಗನ್ನು ಮರೆಯುವುದಿಲ್ಲ. ಕೀರ್ತನೆ 9:12 
ಕರ್ತನು ಎಲ್ಲಾ ಹೊಗಳಿಕೆಯ ತುಟಿಗಳನ್ನು ಮತ್ತು ಹೆಮ್ಮೆಯ 
ಮಾತುಗಳನ್ನು ಮಾತನಾಡುವ ನಾಲಿಗೆಯನ್ನು ಕತ್ತರಿಸುವನು: 
ಕೀರ್ತನೆ 12:3 

ಕರ್ತನನ್ನು ತನ್ನ ಭರವಸವನ್ನಾಗಿ ಮಾಡಿಕೊಳ್ಳುವವನು ಧನ್ಯನು 
ಮತ್ತು ಅಹಂ೦ಕಾರಿಗಳನ್ನು ಅಥವಾ ಸುಳ್ಳಿನ ಕಡೆಗೆ ತಿರುಗುವವರನ್ನು 
ಗೌರವಿಸುವುದಿಲ್ಲ. ಕೀರ್ತನೆ 40:4 

ಕರ್ತನು ಉನ್ನತನಾಗಿದ್ದರೂ ದೀನರನ್ನು ಗೌರವಿಸುತ್ತಾನೆ; 

ಕೀರ್ತನೆ 138:6 


ಅಹಂಕಾರ ಬಂದಾಗ ಅವಮಾನ ಬರುತ್ತದೆ; ಆದರೆ ದೀನರ ಬಳಿ 
ಬುದ್ಧಿವಂತಿಕೆ ಇರುತ್ತದೆ. ಜ್ಞಾನೋಕ್ತಿ 11:2 

ಕರ್ತನು ಅಹ೦ಕಾರಿಗಳ ಮನೆಯನ್ನು ನಾಶಮಾಡುವನು; ಆದರೆ 
ವಿಧವೆಯ ಗಡಿಯನ್ನು ಸ್ಥಾಪಿಸುವನು. ಜ್ಞಾನೋಕ್ತಿ 15:25 


ಕರ್ತನ ಭಯವೇ ಜ್ನಾನದ ಉಪದೇಶ; ಮತ್ತು ಗೌರವದ ಮೊದಲು 
ನಮ್ರತೆ. ಜ್ಞಾನೋಕ್ತಿ 15:33 

ಹೃದಯದಲ್ಲಿ ಹೆಮ್ಮೆಪಡುವ ಪ್ರತಿಯೊಬ್ಬನು ಕರ್ತನಿಗೆ 
ಅಸಹ್ಯವಾಗಿದ್ದಾನೆ; ಜ್ಞಾನೋಕ್ತಿ 16:5 


ಅಹಂಕಾರವು ನಾಶಕ್ಕೆ ಮುಂಚೆ ಹೋಗುತ್ತದೆ, ಮತ್ತು ಅಹಂಕಾರವು 
ಬೀಳುವ ಮೊದಲು ಹೋಗುತ್ತದೆ. ಅಹ೦ಕಾರಿಗಳೊ೦ದಿಗೆ ಕೊಳ್ಳೆಯನ್ನು 
ಹಂ೦ಚಿಕೊಳ್ಳುವುದಕ್ಕಿ೦ತ ದೀನರೊಂದಿಗೆ ವಿನಮ್ರ ಮನೋಭಾವದಿಂದ 
ಇರುವುದು ಉತ್ತಮ. ಜ್ಞಾನೋಕ್ತಿ 16:18-19 

ನಾಶನದ ಮೊದಲು ಮನುಷ್ಯನ ಹೃದಯವು ಅಹಂಕಾರಿಯಾಗಿದೆ, 
ಮತ್ತು ಗೌರವದ ಮೊದಲು ನಮ್ರತೆ ಇರುತ್ತದೆ. ಜ್ಞಾನೋಕ್ತಿ 18:12 


ನಮ್ರತೆ ಮತ್ತು ಕರ್ತನ ಭಯದಿಂದ ಸಂಪತ್ತು, ಗೌರವ ಮತ್ತು ಜೀವನ. 
ಜ್ಞಾನೋಕ್ತಿ 22:4 

ಮನುಷ್ಯನ ಹೆಮ್ಮೆಯು ಅವನನ್ನು ತಗ್ಗಿಸುತ್ತದೆ; ಆದರೆ ಗೌರವವು 
ಆತ್ಮದಲ್ಲಿ ವಿನಮ್ರರನ್ನು ಎತ್ತಿಹಿಡಿಯುತ್ತದೆ. ಜ್ಞಾನೋಕ್ತಿ 29:23 


ದುಷ್ಟನು ತನ್ನ ಹೆಮ್ಮೆಯಿಂದ ಬಡವರನ್ನು ಹಿಂಸಿಸುತ್ತಾನೆ: ಅವರು 
ಕಲ್ಪಿಸಿಕೊಂಡ ಸಾಧನಗಳಲ್ಲಿ ಅವರನ್ನು ಹಿಡಿಯಲಿ. ದುಷ್ಟನು ತನ್ನ 
ಹೃದಯದ ಬಯಕೆಯ ಬಗ್ಗೆ ಹೆಮ್ಮೆಪಡುತ್ತಾನೆ ಮತ್ತು ಕರ್ತನು 
ಅಸಹ್ಯಪಡುವ ದುರಾಶೆಯನ್ನು ಆಶೀರ್ವದಿಸುತ್ತಾನೆ. ದುಷ್ಟನು ತನ್ನ 
ಮುಖದ ಹೆಮ್ಮೆಯಿಂದ ದೇವರನ್ನು ಹುಡುಕುವುದಿಲ್ಲ: ದೇವರು ಅವನ 
ಎಲ್ಲಾ ಆಲೋಚನೆಗಳಲ್ಲಿಲ್ಲ. ಕೀರ್ತನೆ 10:2-4 


ಯಾಕಂದರೆ ನಿನ್ನನ್ನು ಇನ್ನೊಬ್ಬರಿಂದ ಭಿನ್ನವಾಗಿಸುವವರಾರು? 
ಮತ್ತು ನೀನು ಏನು ಪಡೆಯಲಿಲ್ಲ? ಈಗ ನೀನು ಅದನ್ನು ಪಡೆದಿದ್ದರೆ, 
ನೀನು ಅದನ್ನು ಸ್ವೀಕರಿಸಲಿಲ್ಲವೆ೦ಬಂ೦ತೆ ಏಕೆ ವೈಭವೀಕರಿಸುವೆ? 

1 ಕೊರಿ೦ಥಿಯಾನ್ಸ್‌ 4:7 

ಆದರೆ ಅವನು ಹೆಚ್ಚು ಅನುಗ್ರಹವನ್ನು ಕೊಡುತ್ತಾನೆ. ಆದುದರಿ೦ದ 
ದೇವರು ಅಹಂಕಾರಿಗಳನ್ನು ವಿರೋಧಿಸುತ್ತಾನೆ, ಆದರೆ ವಿನಮರಿಗೆ 
ಕೃಪೆಯನ್ನು ನೀಡುತ್ತಾನೆ ಎ೦ದು ಅವನು ಹೇಳುತ್ತಾನೆ. ಜೀಮ್ಸ್‌ 4:6 


ಹಾಗೆಯೇ, ಕಿರಿಯರೇ, ಹಿರಿಯರಿಗೆ ನಿಮ್ಮನ್ನು ಒಪ್ಪಿಸಿರಿ. ಹೌದು, 
ನೀವೆಲ್ಲರೂ ಒಬ್ಬರಿಗೊಬ್ಬರು ಅಧೀನರಾಗಿರಿ ಮತ್ತು ನಮ್ರತೆಯನ್ನು 
ಧರಿಸಿಕೊಳ್ಳಿರಿ; ಆದುದರಿಂದ ದೇವರ ಬಲಶಾಲಿಯಾದ ಹಸದ ಕೆಳಗೆ 
ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನು 
ಉನ್ನತೀಕರಿಸುವನು: 1 ಪೇತ್ರ 5:5-6 


ಯಾಕಂದರೆ ಲೋಕದಲ್ಲಿರುವ ಎಲ್ಲಾ ದೇಹಾಪೇಕ್ಸೆ, ಕಣ್ಣುಗಳ ಕಾಮ, 
ಮತ್ತು ಜೀವನದ ಹೆಮ್ಮೆ, ಇವುಗಳು ತ೦ದೆಯಿ೦ದಲ್ಲ, ಆದರೆ 
ಲೋಕದಿ೦ದ ಬ೦ದವು. 1 ಯೋಹಾನ 2:16 


